ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಮಹದೇವಪುರ ವಿಧಾನ ಸಭಾ ಕ್ಲೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರ ಜಮೀನುಗಳ ಕಬಳಿಕೆ ಕುರಿತು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) - 


293 (360) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಹದೇವಪುರ ವಿಧಾನ ಸಭಾ ಕ್ಲೇತ್ರದ ವ್ಯಾಪ್ಲಿಯಲ್ಲಿ ಇರುವ ಸರ್ಕಾರಿ ಜಮೀನುಗಳು ಯಾವುವು; 
(ವಿವರವನ್ನು ಗ್ರಾಮವಾರು, ಸರ್ಮೆವಾರು ವಿಸ್ಲೀರ್ಣವಾರು ನೀಡುವುದು) 


(ಆ) ಈ ಕ್ಷೇತದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಜಮೀನುಗಳ ಪ್ರದೇಶಗಳನ್ನು ಭೂಗಳ್ಳರು 
ಅತಿಕ್ರಮಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಎಷ್ಟು ವಿಸೀರ್ಣದ ಜಮೀನುಗಳನ್ನು ಅತಿಕ್ರಮಿಸಲ್ಪಟ್ಟೆವೆ; (ಗ್ರಾಮವಾರು, ಸರ್ಮೆವಾರು, 


ವಿಸೀರ್ಣವಾರು ವಿವರ ನೀಡುವುದು) 


(ಈ) ಈ ಅತಿಕ್ರಮಿಸಲ್ಪಟ್ಟಿ ಸರ್ಕಾರಿ ಸ್ವತ್ತುಗಳನ್ನು ಮರಳಿ ಪಡೆಯಲು ಸರ್ಕಾರದ ಕ್ರಮವೇನು ? (ವಿವರ 
ನೀಡುವುದು) 


